ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕ್ಕೆ ರಹಿತ ಪ್ರಶ್ನೆ 

ದಿನಾ೦ಕ: 19-03-2021 ಪುಶ್ನೆ ಸ೦ಖ್ಯೆ: 1453 (1790) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ॥ ವೈ.ಎ. ನಾರಾಯಣಸ್ವಾಮಿ(ಶಿಕ್ಷಕರ ಕೇತು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 
ಉತರಿಸುವ ಸಚಿವರು: ಮಾನ್ಯ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ವಿಷಯ: ರೇಷ್ಮೆ ಬೆಳೆ ಬೆಳೆಯುವ ಪ್ರದೇಶದ ವಿಸೀರ್ಣ ಹಾಗೂ ಪ್ರೋತಾಹಧನದ ಬಗ್ಗೆ 

(ಅ) ರಾಜ್ಯದಲ್ಲಿ ರೇಷ್ಠೆಯನ್ನು ಬೆಳೆಯುತ್ತಿರುವ ಜಿಲ್ಲೆಗಳು ಯಾವುವು; ಎಷ್ಟು 


ವಿಸ್ತೀರ್ಣದಲ್ಲಿ ರೇಷ್ಠೆಯನ್ನು ಬೆಳೆಯುತ್ತಿದ್ದಾರೆ ; (ರೇಷ್ಮೆ ತಳಿವಾರು, ಜಿಲ್ಲಾವಾರು 
ವಿವರಗಳನ್ನು ನೀಡುವುದು) 


(ಆ) ರೇಷ್ಠೆಗೂಡಿ ಸರ್ಕಾರ ಬೀಡುತ್ತಿರುವ ಪ್ರೋತ್ಸಾಹಧನ ಮೊತ್ತ ಎಷ್ಟು; 
ಯಾವಾಗಿನಿಂದ ಈ ಪ್ರೋತ್ಸಾಹಧನ ನೀಡಲು ಪ್ರಾರಂಭಿಸಲಾಯಿತು ; 


(ಇ) ಕಳೆದ ಮೂರು ವರ್ಷಗಳಲ್ಲಿ ರೇಷ್ಮೆ ಬೆಳೆಗಾರರಿಗೆ ನೀಡಿರುವ ಒಟ್ಟಿ 
ಪ್ರೋತ್ಸಾಹಧನದ ಮೊತ್ತ ಎಷ್ಟು ; (ವಿವರಗಳನ್ನು ಜಿಲ್ಲಾವಾರು ನೀಡುವುದು) 


(ಈ) ಈ ಪ್ರೋತ್ಸಾಹಧನವನ್ನು ಹೆಚ್ಚಿಸಲು ಸರ್ಕಾರವು ನಿರ್ಧರಿಸಿದೆಯೇ; ಬಯಲು 
ಸೀಮೆ ಪ್ರದೇಶದ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹಧನ ಹೆಚ್ಚಿಸಲು ಸರ್ಕಾರ 
ಯೋಚಿಸಿದೆಯೇ? 


